ಚುಕೆ, ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಕರ್ನಾಟಿಕ ವಿಧಾನ ಪರಿಷತ್ತು 


: 1291 

: ಶ್ರೀ ಕವಟಿಗಿಮಠ ಮಹಾಂತೇಶ್‌ ಮಲ್ಲಿಕಾರ್ಜುನ 
: 15.03.2021 

: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕ್ಷಣ ಸಚಿವರು 


ಧ್ರ ಸಂ 


ಪ್ರಶ್ನೆಗಳು. 


ಉತ್ತರ 


ಅ) 


ರಾಜ್ಯದಲ್ಲಿ 


ಸಮಸ್ಯೆಯಿಂದ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಗರ್ಭಿಣಿ, ಬಾಣಂತಿ 
ಹಾಗೂ ಕಿಶೋರಿಯರು ರಕಹೀನತೆ | 
ಬಳಲುತ್ತಿವುದು- 


ಹೌದು 


ಆ) 


ಉತ್ತರ ಕರ್ನಾಟಕ 
ಹೆಣ್ಣುಮಕ್ಕಳು ಹೆಚ್ಚಾಗಿ ಈ ಸಮಸ್ಯೆಗೆ 
ಒಳಗಾಗುತ್ತಿದ್ದು, ತಾಯಂದಿರ ಮರಣ 
ಪ್ರಮಾಣಪೂ ಹೆಚ್ಚಾಗಿದ್ದು, ಇದಕ್ಕೆ 
ಕಾರಣವೇನು: 


ಭಾಗದಲ್ಲಿನ 


ಉತ್ತರ ಕರ್ನಾಟಿಕ ತಾಯಂದಿರ ಮರಣ ಪ್ರಮಾಣ 


ಹೆಚ್ಚಾಗಿರಲು ಕಾರಣಗಳು ಈ ಕೆಳಗಿನಂತಿವೆ: 
1. ಹೆರಿಗೆ ಸಮಯದಲ್ಲಿನ ಅಧಿಕ ರಕ್ತ ಸ್ರಾವ 
2. ಹೆರಿಗೆ ಸಮಯದಲ್ಲಿನ ಅಧಿಕ ರಕದೊತ್ತಡ 
"3 ಗರ್ಭಿಣಿಯರಲ್ಲಿ ಹೆರಿಗೆ ಸಮಯದಲ್ಲಿನ 
". ಜನನಾಂಗ ಸೋಂಕು . 
ರಕ ಹೀನತೆ 
ಅಸುರಕ್ಷಿತ ಗರ್ಭಪಾತ 


ims 


ಹೃದಯ ಸಂಬಂಧಿ ಕಾರಣಗಳು 
7. ಶ್ವಾಸಕೋಶ'ಸಂಬಂಧಿ ಕಾರಣಗಳು 


. ಗರ್ಭಾವಸ್ಥೆ ಸಮಯದಲ್ಲಿ ಸಂಭವಿಸುವ] 


| ಹೀನತೆಯಿಂದ 
"| ತಾಯಂದಿರ ಮರಣ 


ಕಳೆದ ಮೂರು ವರ್ಷಗಳಲ್ಲಿ ' ರಕ್ತ 
ಪುಸವಪೂರ್ವ 
ಸಂಭವಿಸಿದ 
ಪ್ರಕರಣಗಳ ಸಂಖ್ಯೆ ಎಷ್ಟು: (ಅಂಕ 
ಸಂಖ್ಯೆಗಳ ಮೂಲಕ ವಿವರಣೆ 


ನೀಡುವುದು) 


ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯದಲ್ಲಿ 
ರಕಹೀನತೆಯಿಂದ ಪ್ರಸವಪೂರ್ವ ತಾಯಂದಿರ 
ಮರಣ ಸಂಭವಿಸಿದ ಪ್ರಕರಣಗಳ ಸಂಖ್ಯೆಗಳ 
ಮಾಹಿತಿಯನ್ನು ಅನುಬಂಧ-01 ರಲ್ಲಿ ನೀಡಲಾಗಿದೆ , 


ರಕಹೀನತೆಯಿಂದ ಬಳಲುತ್ತಿರುವ 
ಬಾಣಂತಿಯರಿಗೆ ಇರುವ ಸರ್ಕಾರದ 
ಸೌಲಭ್ಯಗಳೇಮು; ಸದರಿ 
ಸೌಲಭ್ಯಗಳನ್ನು ಪಡೆಯುತ್ತಿರುವ 
ಬಾಣಂತಿಯರ ಸಂಖ್ಯೆ ಎಷ್ಟು; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ರಕ್ತಹೀನತೆಯಿಂದ ಬಳಲುತ್ತಿರುವ ಬಾಣಂತಿಯರಿಗೆ 
ಇರುವ ಸರ್ಕಾರದ ಸೌಲಭ್ಯಗಳ ಮಾಹಿತಿಯನ್ನು 
ಅನುಬಂಧ-02ರಲ್ಲಿ ನೀಡಲಾಗಿದೆ. 


ಸಂಖ್ಯೆ: ಆಕುಕ.19 ಎಸ್‌.ಟಿ.ಕ್ಕೂ 2021 


ಗತೆಹಸಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


as 


ಅನುಬಂಧ-01 


2017-18ನೇ ವರ್ಷ 


ಜಲ್ಲೆ 


ಪ್ರಸವಪೂರ್ವ ತಾಯಂದಿರ | 


ಉತ್ತರ ಕನ್ನಡ 


ಮರಣ ಸಂಖ್ಯೆ 


ಬೀದರ್‌ 


ರಾಯಚೂರು 


ಬೆಳಗಾವಿ 


ಬಿ.ಬಿ.ಎಮ್‌.ಪಿ(ವಾಣಿ ವಿಲಾಸ್‌). 


| 


ಮೈಸೂರು 


. ಬೆಂಗಳೂರು ನಗರ 


20 |A mN 


ಕೊಡಗು 


13 


2018-19ನೇ ವರ್ಷ 


ಜೆಲ್ಲೆ 


ಜು 


ಪ್ರಸವಪೂರ್ವ ತಾಯಂದಿರ 
ಮರಣ ಸಂಖ್ಯೆ 


ಮೈಸೂರು 


2 


ರಾಯಚೂರು 


1 


-- ಬಾಗಲಕೋಟೆ 


" ಧಾರವಾಡ 


ಒಟ್ಟು 


ow |v |U 


201920ನೇ ವರ್ಷ 


ಜಿಲ್ಲ 


ಪ್ರಸವಪೂರ್ವ ತಾಯಂದಿರ 
ಮರಣ ಸಂಖ್ಯೆ. 


, ಮೈಸೂರು 


2 


ತುಮಕೂರು 


1 


1 


AN Ju |x |W |v 


ಅನುಬಂಧ-02 


(ರಕ್ತ ಹೀನತೆ ಬಾಣಂತಿಯರಿಗೆ ಕೆಳಕಂಡ ಸೌಲಭ್ಯಗಳು ಲಭ್ಯವಿರುತ್ತವೆ: 


1. 


ತೀವ್ರತರಹದ ರಕ್ತಹೀನತೆಯಿಂದ ಬಳಲುತ್ತಿರುವ ಬಾಣಂತಿಯರಿಗೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಕ್ತದ 
ಹೀಮೋಗ್ಲೋಬಿನ್‌ ಹೆಚ್ಚಿಸಲು ಉಚಿತವಾಗಿ Iron Sucrose ಚುಚ್ಚು ಮದ್ದು ನೀಡಲಾಗುತ್ತಿದೆ. 
ರಕ್ತ ಹೀನತೆಯಲ್ಲಿ ಬಳಲುತ್ತಿರುವ ಬಾಣಂತಿಯರಿಗೆ ಹಾಗೂ ಎಲ್ಲಾ ವರ್ಗದ ಬಾಣಂತಿಯರಿಗೆ 


ಉಚಿತವಾಗಿ 1೯Aಿ ಮಾತ್ರೆಗಳು, Foc ಸಂಃರಮಾತ್ರೆಗಳನ್ನು ಸರ್ಕಾರಿ ಅಸ್ತತ ಉಪ ಕೇಂದ್ರ ಮತ್ತು, 
ಆಶಾ ಕಾರ್ಯಕರ್ತೆಯವರಿಂದ ವಿತರಿಸಲಾಗುತ್ತಿದೆ. 


ತೀವ್ರ ತರಹದ ರಕ್ತ ಹೀನತೆಯಿಂದ ಬಳಲುತ್ತಿರುವ ಬಾಣಂತಿಯರಿಗೆ ರಕ್ತ ನಿಧಿಯಿಂದ ರಕ್ತವನ್ನು 
ಉಚಿತವಾಗಿ ಪಡೆದು ಆಸ್ಪತ್ರೆಗಳಲ್ಲಿ ೩ಗsfಟsion ಮಾಡಲಾಗುತ್ತಿದೆ. 

ರಕ್ತ ಹೀನತೆಯಿಂದ ಬಳಲುತ್ತಿರುವ ಎಲ್ಲಾ ಬಾಣಂತಿಯರಿಗೆ ಜಂತು ಹುಳು ನಿವಾರಣಾ 
ಕಾರ್ಯಕ್ರಮದಡಿಯಲ್ಲಿ 400m Albendಂ7ಂ೦1 ಮಾತ್ರೆಯನ್ನು ಉಚಿತವಾಗಿ ನೀಡಲಾಗುತ್ತಿದೆ. 


Iron Folic Acid (IFA) ಮಾತ್ರೆಗಳನ್ನು ಪಡೆದ ಬಾಣಂತಿಯರ ಸಂಖ್ಯೆ 


ಕ್ರಮ] ಜಿಕ್ಸೆ 2017-18 | 2018-19 | 2019-20 
1 | ಬಾಗಲಕೋಟೆ 27,044 29,414 30606: 
2 |ಬೆಂಗಳೊರುಗ್ರಾ. 14,294 14,869 16311 
3 ಬೆಂಗಳೊರು ನಗರ 2,15,463 | 2,42,506 282232 
4 [ಬೆಳಗಾವಿ 1,00,116. | 1,02,074 105730 
5 | ಬಳ್ಳಾರಿ 58,481 59,282 68220 
6 | ಬೀದರ್‌ 39,961 66,417 44363 
7 | ವಿಜಯಪುರ 69,973 53,888 ‘|. 4941. 
8 | ಜಾಮೆರಾಜನೆಗೆರ 11,973 11,685 10694 
9 |ಚಿಕ್ಕಬಳ್ಳಾಹೆರ": 18,422 18,133 17103 
10 | ಚಿಕ್ಕಮೆಗಳೊರು 11,249 11,913 13875 
11 | ಚಿತ್ರದುರ್ಗ 22,864 28,905 27989 
72 [ಡಾ ಕನ್ನಡ 23,024 32,105 30835: 
13 | ದಾವಣಗೆರೆ 32,151 32,733 32125 
14 | ಧಾರವಾಡೆ 35,305 34415 33880 
[5 /ಗದೆಗೆ 17,292 20,920 19273 
16 | ಕಲಬುರಗಿ 63,792 64,243 75943 
17 | ಹಾಸನ 21,417 22,842 27726 
18 | ಹಾಪೇರಿ | 29,416 27,367 26704 
19 | ಕೊಡಗು 7,832 7651 | 7783 
20 ಕೋಲಾರ | 29844 23,074 26827 
21 | ಪಾಷ್ಮಳೆ 31,597 34,356 29648 
೨2 | ಮಂಡ್ಯ 14,765 22,090 26227 
23 | ಮೈಸೂರು 37,482 40,110 44383 
24 | ರಾಯಚೊರು 53,098 54,448 ೨2608 
25 |ರಾಮೆನಗರ 14,145 14,255 14625 
26 | ಶಿವಮೊಗ್ಗೆ 24,001 23,191 24713 
27 |ತುಹಕಾರು 26,000 32,365 34076 
28. | ಉಡುಪಿ 18,889 19,487 13772 
29 | ಉತ್ತರ ಕನ್ನಡ 29,687 | 26,287 28017 
30 | ಯಾದಗಿರ 50,871 62,171 75605 - 
ಒಟ್ಟು 11,50,448 | 12,33,196 | 12,91,306 


-2- 


ರಕ್ಷ ಪಡೆದ ಗರ್ಭಿಣಿ ಮತ್ತು ಬಾಣಂತಿಯರ ವಿವರ 


2018-19 


ಕ್ರಮ ಜಿಲ್ಲೆ 2017-18 2019-20 
1 | ಬಾಗಲಕೋಟೆ 325 70 83 
2 | ಬೆಂಗಳೂರು ಗ್ರಾ 3252 : 243 29 
3 | ಜೆಂಗಳೂರು ನಗರ 1814 447 1525 
4 | ಬೆಳಗಾವಿ 1596 4000 2553 
5 |ಬಳ್ಳಾರಿ 249 1833 2042 
6 | ಬೀದರ್‌ 154 577 954 
3 | ವಿಜಯಪುರ 509 0 591 
8 | ಚಾಮರಾಜನಗರ 2087 620 194 
9 | ಚಿಕ್ಕಬಳ್ಳಾಪುರ 521 3097. 2817 
10 | ಚಿಕ್ಕಮಗಳೂರು, 285 97 89 
11 | ಚಿತ್ರದುರ್ಗ 2028 987 407 
12 | ದಕ್ಷಿಣ ಕನ್ನಡ, 36914 77 107 
13 | ದಾವಣಗೆರೆ 903 417 263 
14 | ಧಾರವಾಡ 0 1210 812 
15 |ಗದಗ 1823 160 227 
16 | ಕಲಬುರಗಿ 1938 2180. 1099 
17 | ಹಾಸನ 803 1193 340 
18 | ಹಾವೇರಿ 2575 527 443 
19 | ಕೊಡಗು 5 1960 740 
20 | ಕೋಲಾರ 599 267 159 
21 | ಕೊಪ್ಪಳ 3902 8923 14212 
22 | ಮಂಡ್ಯ 66 4233 1058 
23: | ಮೈಸೂರು 1000 4193 1629 
24 | ರಾಯಚೂರು 2955 53 202 
25 | ರಾಮನಗರ 1780 .857 117 
26 | ಶಿವಮೊಗ್ಗ 4023 537 1528 
27 | ತುಮಕೂರು 992 887 292 
28 | ಉಡುಪಿ 154 640 237 

29 | ಉತ್ತರ ಕನ್ನಡ 574 783 5೨37 
30 | ಯಾದಗಿರಿ 4 1965 1058 

ಒಟ್ಟು 73828 43032 36346 


